ಬೊಮ್ಮನಹಳ್ಳಿಯ 


ಕಿಂದರಿ ಜೋ 


ಕುವೆಂಪು 


4 ! LIBRARY 
2.೬ 


ಉದಯರವಿ ಪ್ರಕಾಶನ 
ನಾಣೀನಿಲಾಸಪುರಂ, ಮೈಸೂರು-೨ 


ಬೊ ಮ್ಮನಹಳ್ಳಿಯ 


ಕಿಂದರಿ ಜೋಗಿ 


B Jr \i-42 


ಸ he ಬ್‌ 
Ps} ಗ 4 4 AY 4 


ಉದಯರವಿ ಪ್ರಕಾಶನ 
ವಾಣೀವಿಲಾಸಪುರಂ, ಮೈಸೂರು-೨ 


ರಚನೆ: ೧೯-೧೧-೧೯೨೬ 
ಮಹಾರಾಜಾ ಕಾಲೇಜಿನ: ಕರ್ನಾಟಕ ಸಂಘದ ಕರಿಯ ಕಾಣಿಕೆಯಲ್ಲಿ 
ಮೊದಲು, ಪ್ರಕಟವಾದುದು : ೧೯೨೮ 


ಉದಯರವಿ ಪ್ರಕಾಶನ ; ೧೯೭೩ 


ಹಕ್ಕುಗಳನ್ನು ಕಾದಿರಿಸಲಾಗಿದೆ 


ಜೆಲೆ : "ರೂ. ೧-೫೦ 


ಮುದ್ರಕರು 
೪ ಉಷಾ ಪ್ರೆಸ್‌, ಮೈಸೂರು-೧ 


ದೊಡ್ಡ ವರೆಲ್ಲರ ಹೃ ದಯದಿ ಕಟ್ಟ ಹೆ 
ತೊಟ್ಟಿ ಲ ಕಥನ 

ನಿತ್ಯ ಕಿಶೋರತೆ ನಿದ್ರಿಸುತಿರುವುದು 
pig ನಾಕದಲಿ : 
ಲ ಆ ದಿವ್ಯ ಬ 


ಹಾಡಲಿ, ಕುಣಿಯಲಿ ; ಹಾರಲಿ, ವಿರಲಿ 
ದಿವಿಜತ್ತಕೆ ಈ ಮನುಜಪಶು! 


ಚಿತ್ರಗಳು ು ಕುಮಾರಿ ಅನಆಾ 


AN, 


Hd 
“೩ 
ಶಿ ಇ 


ಮ ದ್ಯಾ 
ಸ | Kr 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 


೧ 


ತುಂಗಾತೀರದ ಬಲಗಡೆಯಲ್ಲಿ 
ಹಿಂದಲ್ಲಿದ್ದುದು ಬೊಮ್ಮನಹಳ್ಳಿ. 
ಅಲ್ಲೇಶಿಲಿಗಳ ಕಾಟವೆ- ಕಾಟ, 
ಅಫಿಯ ಜನಗಳಿಗತಿಗೋಳಾಟ : 
ಇಲಿಗಳು! 
ಬಡಿದುವು ನಾಯಿಗಳ ! 
ಇಲಿಗಳು ! 
ಕಡಿದುವು ಬೆಕ್ಬುಗಳ | 
ಕೆಲವನು ಕೊಂದುವು, ಕೆಲವನು ತಿಂದುವು, 
ಕೆಲವನು ಬೆದರಿಸಿ ಹಿಂಬಾಲಿಸಿದುವು. ೧೦ : 
ಅಲ್ಲಿಯ ಮೂಹಿಕನಿಕರವು ಸೊಕ್ಕಿ 
ಎಲ್ಲರ ಮೇಲೆಯು ಕೈಬಾಯಿಕ್ಕಿ 
ಹೆದರಿಕೆಯಿಲ್ಲದೆ ಬೆದರಿಕೆಯಿಲ್ಲದೆ ' 
ಕುಣಿದುವು ಯಾರನು ಲೆಕ್ಕಿಸದೆ! 
ಹಾಲಿನ ಮಡಕೆಯನೊಡೆದುವು ಕೆಲವು ; 
ಅನ್ನದ ಗಡಿಗೆಯ ಪುಡಿಮಾಡಿದುವು. 
ಬಡಿಸುವ ಅಡುಗೆಯ ಭಟ್ಟನ ತಡೆದು 
ಕೈಯಲ್ಲಿರುವಾ ಸಟ್ಟುಗವ 
ಭೀತಿಯೆ ಇಲ್ಲದೆ ನೆಕ್ಟಿದುವು ; 
ಈ ಸರಿ ತಿನ್ನುತ ಸೊಕ್ಕಿದುವು ೨೦ 
| ಧಾನ್ಯವನೆಲ್ಲಿಯು ಬಿಕ್ಕಿದುವು ! 
ಟೋಪಿಯ ಒಳಗಡೆ ಗೂಡನು ಮಾಡಿ 
ಹೆತ್ತುವು ಮರಿಗಳನು ; 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 


ಹ... 1] 
ನಾ 


ಕಾ 
ಕಾ 


ಕಾ ಮಾಥಾ ಕಾ 


ಮು 


A ಆ. 
ಕಾವ 


NT i’ ul ಳು 
ಜು ಸಮಾ 
ಲಾ ಮು 


ಸೇಟದ ಒಳಗಡೆ ಆಟವನಾಡಿ 


ಕಿತ್ತುವು ಸರಿಗೆಯನು ! 
ಗೋಡೆಗೆ ತಗುಲಿಸಿದಂಗಿಯ ಜೇಬನು 
ದಿನವೂ ಜಪ್ತಿಯ ಮಾಡಿದುವು ; 
ಮಲಗಿರೆ ಹಾಸಿಗೆಯನ್ನೇ ಹರಿದುವು, 
ಕೇಶಚ್ಛೇದನ ಮಾಡಿದುವು; 
ಬೆಣ್ಣೆಯ ಕದ್ದುವು, ಬೆಲ್ಲವ ಮೆದ್ದುವು 
ಎಣ್ಣೆಗೆ ಬಿದ್ದುವು ದಿನದಿನವು ; 
ಗೌಡರು ಮಾತಾಡುತ ಕುಳಿತಲ್ಲಿ 
ಬಹಳ ಗಲಾಟಿಯ ಮಾಡಿದುವು. 
ಗರತಿಯರಾಡುವ ಹರಟಿಗೆ ತುಂಬಾ. 
ತೊಂದರೆಯಿತ್ತುವು ಗಜಿಬಿಜಿಮಾಡಿ, 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ & 


ಊರಿನ ಮಕ್ಕಳ ಕೈಲಿದ್ದ 
ತಿಂಡಿಯ ಕಸಿದುವು ಥೈರ್ಯದಲಿ! 


೨ 


ಇಲಿಗಳ ಕೊಲ್ಲಲು ಊರಿನ ಜನರು 
ತುಂಬಾ ಯತ್ನವ ಮಾಡಿದರು : 
ಕಡಿದರೆ ಮುರಿದುವು ಕತ್ತಿಗಳಲ್ಲ, ೪೦ 
* ಹೊಡೆದರೆ ಮುರಿದುವು ಕೋಲುಗಳು; 
ಇಲಿಗಳ ಬೇಟಿಯನಾಡುತಲಿರಲು 
ಮುರಿದುವು ತಿಮ್ಮನ ಕಾಲುಗಳು! 
ಬೇಟಿಯನಾಡಲು ಅಡುಗೆಯ ಮನೆಯಲಿ 
ಬಿದ್ದಳು ಬಳೆಯೊಡೆದಚ್ಚನ್ಮು ! 
ಭೃಂಗಾಮಲಕದ ತೈಲವ ಹಚ್ಚಿದ 
ಶೇಷಕ್ಟನ ನುಣ್ಣನೆ ಫಣಿವೇಣಿ 
ಬೆಳಗಾಗೇಳುತ ಕನ್ನಡಿ ನೋಡೆ 
ಇಲಿಗಳಿಗಾಗಿತ್ತೂಟದ ಫೇಣಿ! 
ನುಗ್ಗುತ ಕೊಟ್ಟಿಗೆಗಿರುಳಿನ ಹೊತ್ತು ೫೦ 
ಉಂಡುನು, ತಿಂದುವು ದನಗಳ ಕೆಚ್ಚಲ; 
ಹೆರಿದುವು ಕರುಗಳ ಬಾಲಗಳ ! 
ಸಿದ್ದೋಜೈಗಳು ಶಾಲೆಗೆ ಹೋಗಿ 
ಪಾಠನ ಬೋದಿಸುತ್ತಿದ್ದಾಗ 
ಅಂಗಿಯ ಜೇಬಿಂ ಹೆಳವಿಲಿಯೊಂದು 
ಚಂಗನೆ ನೆಗೆಯಿತು ತೂತನು ಮಾಡಿ. 
ಲೇವಡಿ ಎಬ್ಬಿಸೆ ಬಾಲಕರೆಲ್ಲ 
ಗುರುಗಳಿಗಾಯಿತು ಬಲು ಗೇಲಿ! 
ಹರಿಯಲು ರೇಶ್ಮೆಯ ರವಕೆಯ ಕಣಗಳ, 
ಕೊಚ್ಚಲು ಕಾಗಿನ ಸೀರೆಯನು, ೬೨ 


"೧೦ 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 


ತೆರಿಗೆಯ ಮಾತ್ರಾ ಕಾಸೂ ಬಿಡದೆ 
ಹೊಡೆದೂ ಬೈದೂ ಎತ್ತುವೆ ನೀನು. 
ನಿನ್ನ ರುಮಾಲಿನ ಜರಿ ಹಾಳಾಗ, 

ನಿನ್ನೀ ಗಂಟಲು ಕಟ್ಟೇ ಹೋಗ! 

ಇಲಿಗಳ ಸಹಿಸೆವು ಕೊಲ್ಲಿಸೊ ಬೇಗ! 
ಬೆಂಕೆಯನಿಡುವೆವು ನಿನ್ನೀ ಮನೆಗೆ, 
ಕೊಲ್ಲಿಸದಿರೆ ಬರೆಯಿಡುನೆವು ನಿನಗೆ! 
ಹೆಸರಿಗೆ ಮಾತ್ರಾ ಗೌಡನೆ ನೀನು? 


ಮಾನವೆ ಇಲ್ಲವೆ ಛೀ ನಿನಗೇನು!” . 


೪ 
ಈ ಪರಿ ಬೈದರು ಜನರೆಲ್ಲ; 
ಗೌಡನು ಬಾಯೇ ಬಿಡಲಿಲ್ಲ! 
ಜನರೆಲ್ಲಾ ಹಿಂತಿರುಗಿದ ಮೇಲೆ 
ಗೌಡನು ಓಡಿದ ಚಾವಡಿಗೆ: 
ಕರೆದನು ಊರಿನ ತಲೆಯಾಳುಗಳ ; 
ಕಟ್ಟಿ ಯೊಳಲ್ಲಿಯೆ ಸಭೆ ಸೇರಿದರು. 
ದಿನವೆಲ್ಲಾ ಚರ್ಚೆಯ ಮಾಡಿದರು; 
ದಿನವೆಲ್ಲಾ ವಾದವ ಹೂಡಿದರು. 


ಹೊರಟವು ಯುಕ್ತಿಯ ಮಾತುಗಳು, 
ಮಾತೊಳು ಮನೆಯನು ಕಟ್ಟಿದರು. 
"ಅಂತೂ ಇಲಿಗಳ ಕೊಲ್ಲುವ ಬಗೆಯು 


ಒಬ್ಬರಿಗಾದರು ಹೊಳೆಯಲೆ ಇಲ್ಲ. 


ಗೌಡನು ತಲೆತಲೆ ಹೊಡಕೊಂಡ ; 


ಅಲ್ಲದೆ ಎಜಿಯೆಡೆ ಬಡಕೊಂಡ : 
ಕಡೆಗಾ ರಂಗೇಗೌಡನು ಊರಿಗೆ 


ಬೆಂಕಿಯ ಹಾಕುವ ಸಲಹೆಯ ಕೊಟ್ಟ. 


೯೦ 


೧೦೦ 


೧೧೦ 


ಬೊನ್ಮುನಹಳ್ಳಿಯ ಕಿಂದರಿ ಜೋಗಿ ೧೧ 


ಊರನೆ ಖಂಡಿತ ಬಿಡಬೇಕೆಂದು 
ರಾಮಾಶಾಸ್ತ್ರಿ ಗಳಾಡಿದರು. 
ತಿಪ್ಪಂಭಟ್ಟರು ಚಿಂತಿಸಿ ಚಿಂತಿಸಿ 
" ದೇವರು ಮಾಡಿದುದಾಗಲಿ ' ಎಂದರು! 
ಸಲಹೆಗಳೆಲ್ಲಾ ಮುಗಿದಾ ಮೇಲೆ 
ಗೌಡನು ಜನರನು ಕುರಿತಿಂತೆಂದೆ : 
" ಇಲಿಗಳ ಕೊಲ್ಲಲು ದಾರಿಯನಾರು 
ತೋರಿಸಿ ಕೊಡುವರೊ ಅವರಿಗೆ ಆರು 
ಸಾವಿರ ನಾಣ್ಯಗಳೀಯುವೆ ನಾನು: ೧೨೦ 
ತಿಳಿದವರಿದ್ದರೆ ಬನ್ನಿರಿ! ಏನು 704 


೫ 
ಒಬ್ಬರೆ ಮೊಗವನು ಒಬ್ಬರು ನೋಡಿ 
ಮಾತಾಡದೆ ಇದ್ದರು ಜನರೆಲ್ಲ! 
ಗೌಡನು ಕೂಗಿದ ಮೊದಲನೆ ಸಾರಿ; 
ಯಾರು ಮುಂದಕೆ ಬರಲೇ ಇಲ್ಲ. 
ನಾಣ್ಯಗಳೆಂಬಾ ಮಾತನು ಕೇಳಿ” 
ಮಂಗೈಶೆಟ್ಟಿರು ಕೋಪವ ತಾಳಿ 
ಬ್ರಹ್ಮನ ರಾಣಿಯ ದೂರಿದರು : 
ಮೆದುಳನು ನೀಡದೆ ತಲೆಯನು ಮಾಡಿದೆ 
_ಕಮಲಜನನು ಬೈದಾಡಿದರು ! ೧೩೦ 
ಸುತ್ತಲು ನೋಡುತ ಗೌಡನು ಮತ್ತೆ 
ಎರಡನೆ ಸಾರಿಯು ಕೂಗಿದನು. 
ಆಸೆಯನೆಲ್ಲವ ನೀಗಿದನು! 
ಕೂಗಿದನಾತನು ಮೂರನೆ ಸಾರಿ; 
ಮಾತೇ ಇಲ್ಲ, ಎಲ್ಲಿಯು ಮೌನ! 
ಮುಂದಲೆ ಹಿಂದಲೆ ಎರಡನು ಉಜ್ಜುತ, 


"೧೨ 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 


ಕಂಗಳ ಕೆರಳಿಸಿ, ಹಲ್ಲನು ಕಡಿಯುತ, 
ಶೆಟ್ಟರು ಬಲು ಪೇಚಾಡಿದರು ; 

ಆವೇಶವ ದಯಪಾಲಿಸು ಎನ್ನುತ 
ವಾಣಿಯ ಪರಿಪರಿ ಬೇಡಿದರು! 


ಹಿ 


ಏನಿದು ಗುಜುಗುಜು ಗುಂಪಿಸಲಿ? 
ನೋಡಿದರೇನಾಶ್ರರ್ಯವನು? . 

ಆಲಿಸಿ! ದೂರದ ಕಿಂದರಿ ನಾದ! 

ಬರುವನು ಯಾರೋ ಕಿಂದರಿ ಜೋಗಿ: 

ಹತ್ತಿರ ಹತ್ತಿರಕವನೈತಂದ ; 

ಬಂದಿತು ಜನರಿಗೆ ಒಂದಾನಂದ ! 

ನೋಡಿರಿ! ನೋಡಿರಿ, ಕಿಂದರಿ ಜೋಗಿ : 
ನೋಡಿದರೆಲ್ಲರು ಬೆರಗಾಗಿ! 

ಬಂದನು ಬಂದನು ಕಿಂದರಿ ಜೋಗಿ! 

ಕೆದರಿದ ಕೂದಲ ಗಡ್ಡದ ಜೋಗಿ! 

ನಾನಾ"ಬಣ್ಣದ ಬಟ್ಟಿಯ ಜೋಗಿ! 

ಕೈಯಲಿ ಕಿಂದರಿ ಹಿಡಿದಾ ಜೋಗಿ! 
ಕುದುರೆಯ ಗೊರಸಿನ ಅಡಿಗಳ ಜೋಗಿ! 
ಕಡನೆಯ ಕೊಂಬಿನ ತಲೆಯಾ ಜೋಗಿ! 
ಆನೆಯ ಕಿನಿಗಳ ಕಿಂದರಿ ಜೋಗಿ! 
ಹಂದಿಯ ದಾಡೆಯ ಕೋರೆಯ ಜೋಗಿ! 
ಮಂಗನ ಮೂತಿಯ ಮುಡಿದಿಹ ಜೋಗಿ | 

ಬಂದನು ಬಂದನು ಕಿಂದರಿ ಜೋಗಿ! 

ಹಾರುತ ತೇಲುತಲಿಳಿದನು ಜೋಗಿ ! 
ಕೈಕ್ಸೆ ಮುಗಿಯುತ ಕಣ್ಣೆ ಕೆದು 
ಹಿಂದಕೆ ಸರಿಯುತ ಜನಕೆಲ್ಲ 


೧೪೦ 


೧೫೦ 


೧೬೦ 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 


ದಾರಿಯ ಬಿಟ್ಟರು ಕಿಂದರಿ ಜೋಗಿಗೆ. 
ಜೋಗಿಯು ಹತ್ತಿದ ಗೌಡನ ಕಟ್ಟಿಯ ; 
ಗೌಡನ ಹೃದಯವು ಬಾಯ್ಲೇ ಬಂದಿತು, 


ಗಡಗಡ ನಡುಗಿದನು! 


ತೊದಲುತ ಬೆದರುತ ಕಂಪಿತಕಂಠದಿ 

ನೀನಾರೆಂದನು ಜೋಗಿಯ ಕುರಿತು. 
ಅದಕಾ ಜೋಗಿಯು ಇಂತೆಂದ ; 
ಕೇಳಿದರೆಲ್ಲರು ಬಾಯ್ಬಿಟ್ಟು 

“ `ಓಮಗಿರಿಯಲ್ಲಿಹ ಜೋಗಿಯು ನಾನು; 

ಪರಮೇಶ್ವರನಿಗೆ ಗೆಳೆಯನು ನಾನು; 

ನಿನಿಮ್ಮಾ ಗೋಳನು ಕೇಳಿದ ಶಿವನು 
ನನ್ನನ್ನಿಲ್ಲಿಗೆ ಕಳುಹಿದನು. 

ಇಲಿಗಳನೆಲ್ಲಾ ಕೊಂದರೆ ಆರು 

ಸಾವಿರ ನಾಣ್ಯಗಳೀಯುವೆಯೇನು 


೭ 

ಉಬ್ಬಿತ್ತು, ಉಕ್ಸಿತು ಗೌಡನ ಸಲತಸ; 
ಶಹಭಾಸೆಂದರು ಜನರೆಲ್ಲ. 

ಗೌಡನು ಜೋಗಿಯ ಕುರಿತಿಂತೆಂದ ; 
ಜನರದನೆಲ್ಲಾ ಕೇಳಿದರು : 


« ಬೇಕಾದುದ ನಾ ಕೊಡುವೆನು ಜೋಗಿ; 


ಆರೇಕಿಸ್ಸೆರಡಾದರು ಕೊಡುನೆನು. 
ಬೇಕಾದುದನೆಲ್ಲವ ನೀ ಕೇಳು ; 
ಊರೇ ನಿನ್ನದು! ನಾ ಸಿನ್ನಾಳು! 
ಆದರೆ ಒಂದೇ ಸಂದೇಹ 
ಇಲಿಗಳನೋಡಿಪ ಶಕ್ತಿಯು ನಿನಗೆ 
ನಿಜವಾಗಿರುವುದು ಹೌದಷ್ಟೆ ?” 


೧೩ 


೧೭೦ 


೧೮೦ 


೧೪ 


ಬೊನ್ಮುನಹಳ್ಳಿಯ ಕಿಂದರಿ ಜೋಗಿ 


ಜೋಗಿಯು ಹಿಂತಿರುಗೆಲ್ಲರ ನೋಡಿ, 
ಕೈಯಾ ಕಿಂದರಿಯನು ಸರಿಮಾಡಿ, 
ಗಡ್ಡವ ನೀವುತ ದುರುದುರು ನೋಡಿ, 


ಗೌಡನ ಕಡೆ ತಿರುಗಿಂತೆಂದ : 
“ ಕೃತಯುಗದೊಳು ಕೈಲಾಸದೊಳು 
ಇಲಿನಳ ಕಾಟವು ಮಿತಿಮಾಕೆ, 
ಇಲಿಗಳ ಕೊಲ್ಲುವೆನೆಂಬಾ ರೋಷ 
ಏರಲ್ಕು ಭೈರನನಾದನು ಈಶ! 
ಆದರು ಆಗದೆ ಮೂಹಿಕನಾಶ 
ನಂದಿಯ ಕರುಹಿದನೆನ್ನೆಡೆಗೆ : 
ಕೊಂದೆನು ಅವುಗಳ ನಾ ಕಣೆಗೆ! 


೧೯೦ 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ೧೫ 


ಕಾಮನ ದಹಿಸಿದ ಹಣೆಗಣ್ಣು 
ಮೂಹಿಕರೋಮವ ಸುಡಲಿಲ್ಲ! 
ಬೊಮ್ಮನಹಳ್ಳಿಯ ಜನರೇ ಕೇಳಿ. - ೨೦೦ 
ಮುಂದಿನ ಕಥೆಯನು ಮುಗಿಸುವೆ ಹೇಳಿ : 
ದ್ವಾಪರಯುಗದೊಳು ವೈಕುಂಠದೊಳು 
ಮೂಷಿಕ ಸ್ಫನ್ಯಕು ಜಯೆನಿಜಯರಿಗೂ 
ಭೀಕರ ಕಾಳಗ ಜರುಗಿತು, ಕಡೆಗೆ 
ಆ ಇಯವಿಜಯರು ವಿಷ್ಣು ನಿನೆಡೆಗೆ 
ಓಡುತ ಹೋದರು ಮೊರೆಯಿಡಲ್ಲು, 
ಮೂಸಿಕ ಸೈನ್ಯಕೆ ಮೈಸೋತು! 
ಕಡೆಗಾ ನಿಷ್ಣುವೆ ಚಕ್ರವ ಹಿಡಿದು 
ಮೂಹಿಕಕುಲವನೆ ಕೊಲ್ಲುವೆನೆಂದು 
ಕದನವನಾಡಲು ಇಲಿಗಳ ಕೂಡೆ ೨೧೦ 
ಮೂರ್ಛೆಗೆ ಸಂದನು ಬಲುಬಳಲಿ ! 
ನಿಷ್ಣುವೆ ಸೋತನು ಕಡನದಲಿ! 
ಫೀತಾಂಬರವನು ಹರಿದುವು ಕೆಲವು; 
ಚಕ್ರದ ಹಲ್ಲನು ಮುರಿದುವು ಕೆಲವು! 
ಕೌಸ್ತುಭರತ್ನವನಪಹಂರಸಿದುವು 
ಶಂಖನ ಭೂಂ ಭೂಂ ಊದಿದುವು! 
ಗಡೆಯನ್ನೆಳೆದು ಬಿಸಾಡಿದುವು! 
ರಾಕ್ಷಸಕೋಟಯ ಕೊಂದಾ ಚಕ್ರವು 
ಬರಿದಾಯಿತು ಇಲಿಗಳ ಮುಂದೆ. 
ಕಡೆಗೆನ್ಸನು ಕರೆಕಳುಹಿದನು, ೨೨೦ 
ಮೂಹಿಕನಾಶವ ಮಾಡಿದೆನು! 
“ ಕಿಂದರಿ ಜೋಗಿಯೆ ನಿಲ್ಲಿಸು, ಸಾಕು ; 
ನೀ ಗಟ್ಟಿ ಗನೆಂಬುದು ಗೊತ್ತಾಯ್ತು, ! 
ನಿನ್ನ ಸರಾಕ್ರಮಕಂತ್ಯವೆ ಇಲ್ಲ; 
ಗೆಳೆಯರು ನಿಷ್ಣುಮಹೇಶ್ವರರೆಲ್ಲ. 


೧೬ 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 


ನಮ್ಮೂರಿಲಿಗಳ ಸಂಹರಿಸು ; 

ಬೇಕಾದುದ ನಾನೀಯುವೆವು! ”- 
ಎಂದನು ಗೌಡನು ಸಂತಸದಿಂದ; 
ಜನತತಿಗಾದುದು ಅತ್ಯಾನಂದ! 


೮ 


ಮರುಮಾತಾಡದೆ ಕಿಂದರಿ ಜೋಗಿ 
ಕಟ್ಟೆಯನಿಳಿದನು ಬೀದಿಗೆ ಹೋಗಿ. 
ಗಡ್ಡವ ನೀವುತ ಸುತ್ತಲು ನೋಡಿ, - 
ಮಂತ್ರವ ಬಾಯಲಿ ಮಣಮಣ ಹಾಡಿ, 
ಕೆಂದರಿ ಬಾರಿಸತೊಡಗಿದನು ; 
ಜಗವನೆ ಮೋಹಿಸಿತಾ ನಾದ! 
ಏನಿದು? ಏನಿದು? ಗಜಿಬಿಜಿ ಎಲ್ಲಿ? 
ಊರನೆ ಮುಳುಗಿಪ ನಾದನಿದೆಲ್ಲಿ? 


ಇಲಿಗಳು! ಇಲಿಗಳು! ಇಲಿಗಳ ಹಿಂಡು! 


ಬಳೆಬಳ ಬಂದುವು ಇಲಿಗಳ ದಂಡು! 
ಅನ್ನದ ಮಡಕೆಯನಗಲಿದುವು! 
ಟೋಪಿಯ ಗೂಡನು ತ್ಯಜಿಸಿದುವು! 
ಬಂದುನು ಅಂಗಿಯೆ ಜೇಬನು ಬಿಟ್ಟು, 
ಮಕ್ಕಳ ಕಾಲಿನ ಚೀಲನ ಬಿಟ್ಟು. 
ಹಾರುತ ಬಂದುವು, ಓಡುತ ಬಂದುವು, 
ನೆಗೆಯುತ ಬಂದುವು, ಕುಣಿಯುತ ಬಂದುವು, 
ಜೋಗಿಯು ಬಾರಿಸೆ ಕಿಂದರಿಯ ! 
ಸಣ್ಣಿಲಿ, ದೊಡ್ಡಿಲಿ, ಮೂಗಿಲಿ, ಸುಂಡಿಲ್ರಿ, 
ಅಣ್ಣಿ ಲಿ, ತಮ್ಮಿಲಿ, ಅನವ್ರಿಲ್ಲಿ ಅಪ್ಪಲಿ, 
ಮಾನಿಲಿ, ಬಾವಿಲಿ, ಅಕ್ಕಿಲಿ, ತಂಗಿಲಿ, 
ಗಂಡಿಲಿ, ಹೆಣ್ಣಿ ಲಿ, ಮುದುಕಿಲ್ಲಿ, ಹುಡುಗಿಲಿ, 


lo 
೨ 


೨೫೦ 


ಬೊನ್ಮುನಹಳ್ಳಿಯ ಕಿಂದರಿ ಜೋಗಿ 


ಎಲ್ಲಾ ಬಂದುವು ಓಡೋಡಿ, 
ಜೋಗಿಯು ಬಾರಿಸೆ ಕಿಂದರಿಯ ! 


ಬಂದುವು ನಾನಾ ಬಣ್ಣ ದ ಇಲಿಗಳು, 
ಕೆಂಪಿನ ಇಲಿಗಳು, ಹಳದಿಯ ಇಲಿಗಳು; 
ಬೆಳ್ಳಿಲಿ, ಕರಿಯಿಲಿ, ಗಿರಿಯಿಲಿ, ಹೊಲದಿಲಿ 
ಕುಂಕುಮರಾಗದ, ಚಂದನರಾಗದ, 
ಹಸುರಿನ ಬಣ್ಣದ, ಪಚ್ಚೆಯ ವರ್ಣದ, 
ಸಂಜೆಯ ರಾಗದ, ಗಗನದ ರಾಗದ, 
ನಾನಾವರ್ಣದ ಇಲಿಗಳು ಬಂದುವು 
ಕುಣಿಯುತ ನಲಿಯುತ ಸಂತಸದಿ 
ಜೋಗಿಯು ಬಾರಿಸೆ ಕಿಂದರಿಯ ! 
ನೋಡಿರಿ! ಕಾಣಿರಿ! ಬರುತಿಹೆನಿನ್ನೂ ! 


೧೭ 


೧೮ 


ಸ 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 


ಅಟ್ಟಿದ ಮೇಲಿಂ ಬರುವುವು ಕೆಲವು! 
ಕಣಜದ ಕಡೆಯಿಂ ಬರುವುವು ಕೆಲವು! 
ಓಹೋ! ಬಂದುವು ಹಿಂಡ್ಹಿಂಡಾಗಿ ! 
ಕುಂಬಲಿ, ಕಿವುಡಿಲಿ, ಹೆಳವಿಲಿ, ಮೂಗಿಲಿ, 
ಚೀ! ಪೀ! ಎನ್ನುತ ಕೂಗುತಲೋಡಿ 
ಗಹಗಹಿಸುತ ನೆರೆ ನಲಿನಲಿದಾಡಿ 
ಬಂದಿತು ಮೂಹಿಕಸಂಕುಲವು 
ಜೋಗಿಯು ಬಾರಿಸೆ ಕಿಂದೆರಿಯೆ! 


ದ 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 
ಹೊರಟನು ತುಂಗಾನದಿಯೆಡೆಗಾಗಿ. 
ಕಿಂದರಿ ನಾದವು ಗಗನಕ್ಟೇರಿತು, 
ಇಲಿಗಳನೆಲ್ಲಾ ಮನಮೋಹಿಸಿತು | 
ಕಿಂದರಿ ಜೋಗಿಯ ಹಿಂಬಾಲಿಸಿದರು 
ಜನಗಳು ನೋಡಲು ಕೌತುಕವ ; 
ಜೋಗಿಯು ನಡೆದನು, ಇಲಿಗಳು ನಡೆದುವು, 
ಸೇರಿದರೆಲ್ಲರು ನದಿಯೆಡೆಯ ; 
ಹೊಳೆಯಾ ಮರಳಿನ ಗುಡ್ಡೆ ಯ ತುಂಬಾ 
ನೋಡಿದರೆಲ್ಲಿಯು ಇಲಿಯಿಲಿ ಗುಂಪೇ | 
ಉಸಿರಾಡದೆ ನಿಂತರು ಜನರೆಲ್ಲಾ 
ಮುಂದೇನಾಗುವುದೆಂದಲ್ಲಿ : 
ದಿನಿಜರು ಕವಿದರು ಗಗನದಲಿ, 
ಹೊಮಳೆ ಕರೆದರು ಹೆರುಷದಲಿ ; 
ದುಂದುಭಿನಾದವ ಮಾಡಿದರು ; 
ಕಾಣದ ಬೆಸ5ಗನು ನೋಡಿದರು; 
ಸುತ್ತಲು ನೋಡಿದ ಕಿಂದರಿ ಜೋಗಿ, 


೨2 


೨೮೦ 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 


ನಡೆದನು ಹೊಳೆಯಾ ನೀರಿನ ಮೇಲೆ! 

ಸೇರಿದ ಜನರೆಲ್ಲರು ಬೆರಗಾಗಿ 

" ಜಯಜಯ ಜೋಗೀ !' ಎಂದರು ಕೂಗಿ! 
ಇಲಿಗಳು ಒಂದರ ಮೇಲೊಂದು 
ಹಿಂಬಾಲಿಸಿದುವು ಜೋಗಿಯನು ; 

ಬುಳುಬುಳು ನೀರೊಳು ಮುಳುಗಿದುವೆಲ್ಲಾ 
ಹೆಣವಾಗಲ್ಲಿಯೆ ತೇಲಿದುವು. 


ಎಲ್ಲಾ ಮುಳುಗಿದುವೆಂದಿನೆ, ಅಲ್ಲ: 
ರಾವಣನಂದದ ಮೂಹಿಕ ಗಡವ 
ದೃಢೆನಾಗೀಜುತ ಸೇರಿತು ದಡನ! 


೧೦ 
ಆಗದು ಜನರಿಗೆ 'ಈ ಪರಿ ನುಡಿಯಿತು 
ಕಿಂದರಿ ನಾದದ ಅನುಭವವ: 


೧೯ 


೨೯೦ 


೨೦ 


ಬೊನ್ಮುನಹಳ್ಳಿಯ ಕಿಂದರಿ ಜೋಗಿ 


« ಕಿಂದರಿ ಬಾರಿಸಿದಾಗಲೆ ಎಲ್ಲಿಯು 
ಹೋಳಿಗೆವಾಸನೆ ತುಂಬಿದುದು; 
ಯಾರೋ ಹೋಳಿಗೆ ಮಾಡುವರೆಂದು 
ಗೂಡನು ಬಿಟ್ಟಿ ವು ಹೊರಗಡೆ ಬಂದು. 
ನೋಡಲು ಹಲ್ವದ ರಾಶಿಯ ಕಂಡೆವು ; 
ವಿಧವಿಧ ತಿಂಡಿಗಳಲ್ಲಾ ಜೋಗಿಯ 
ಸುತ್ತಲು ಮೆರೆವುದ ನೋಡಿದೆವು! 
ಬಲಗಡೆ ದೊಡ್ಡ ಮಿಶಾಯಿಯೆ ರಾಶಿ, 
ಎಡಗಡೆ ಬೆಣ್ಣೆ ಯ ಮುದ್ದೆಯ ರಾಶಿ, 
ತಲೆಯೊಳು ಸ ಸಕ್ಕರೆ, ಕೈಯೊಳು ತ 
ಬನ್ನಿರಿ, ಬನ್ನಿರಿ ಎಂದುವು ಎಲ್ಲ! 
ಹಿಂಬಾಲಿಸಿದೆವು ನಾವುಗಳು 
ತಿಂಡಿಯ ತಿನ್ನುವ ಛಲದಿಂದ ; 
ಕಡೆಗೆಲ್ಲವು ಬರಿ ಬಯಲಾಯ್ತು, 
ತಿಂಡಿಯೆ ಹರಿಯುವ ಹೊಳೆಯಾಯ್ತು ! ? 
ಜನರೆಲ್ಲರು ಮಾಯೆಗೆ ಬೆರಗಾಗಿ 
" ಜಯಜಯ ಜೋಗೀ! ' ಎಂದರು ಕೂಗಿ. 
ಬಿಳಿದಾಯಿತು ಗೌಡನ ಮುಖವೊಂದು : 
ಹಣ ಕೊಡಬೇಕಾಯ್ತಲ್ಲಾ ಎಂದು! 


೧೧ 


ಕಿಂದರಿ ಜೋಗಿಯು ಹಿಂದಕೆ ಬಂದ, 

“ ಗೌಡನೆ, ನಾಣ್ಯಗಳನು ಕೊಡು ” ಎಂದ. 
ಗೌಡನು ನೋಡಿದ ಬೆರಗಾಗಿ ! 

“ ಸಾನಿರ ಆರೂ” ಎಂದನು ಜೋಗಿ! 
ಗೌಡನು ನಿಂತನು ತಲೆದೂಗಿ! 

 ಕಿಂದೆರಿ ಜೋಗಿಯೆ ಹೇಳುವೆ ಕೇಳು, 


೩೦೦ 


೩೧೦ 


೩೨೦ 


ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 


ಸಾವಿರ ಆರನು ನಾ ಕೊಡಲಾರೆನು ; 
ನೀ. ಮಾಡಿದ ಕೆಲಸವು ಹೆಚ್ಚಲ್ಲ. 
ಸುಮ್ಮನೆ. ಕಿಂದರಿ ಬಾರಿಸಿದೆ. 
ಇಲಿಗಳ ಹೊತ್ತೆಯ ನೀನೇನು? 
ಅವುಗಳು ತಮ್ಮಸ್ಟಕೆ ತಾವೇ 
ಬಿದ್ದುವು ಹೊಳೆಯಲಿ ಮುಳುಗಿದುವು! 
ಕೊಡುವೆನು ನೀ ಪಟ್ಟಹೆ ಶ್ರಮಕಾಗಿ 
ಕಾಸ್ಫೆದಾರನು ತೆಗೆದುಕೊ, ಜೋಗಿ ; 
ಪುರಿಗಡಲೆಯ ಕೊಂಡುಕೊ ಹೋಗಿ! ” 


ಈ ಪರಿ ನುಡಿಯಲು ಗೌಡನು, ಜೋಗಿಯ 
ಕಂಗಳ ಕರಳಿಸುತಿಂತೆಂದ : 
“ ಆಡಿದ ಭಾಷೆಯ ತಪ್ಪುನೆಯ? 
ಸಾವಿರ ಆರನು ಕೊಡದಿರೆ ನೀನು 
ಮತ್ತೀ ಕಿಂದರಿ ಬಾರಿಸುವೆ! 
ನಿಮ್ಮ್ಮ ಹೆಳ್ಳಿಯನಾರಿಸುನೆ J 


“ ಸಾವಿರನಾರನು ಕೊಡುವರದಾರು? 
ಅಪ್ಪನ ಗಂಟೀ? ಹೋಗೋ, ಜೋಗಿ! 
ನೀ ಮಾಡುವುದೇನನು ನೋಡುವೆನು; 
ಮಾತಾಡದೆ ತೊಲಗಿಲ್ಲಿಂದ | * 
ಹೆಚ್ಚಿ ಗೆ ಮಾತೇನಾದರು ನುಡಿದರೆ 
ಕೆಂದರಿಯೊಡಿಸುವೆ, ಗಡ್ಡವ ಸುಡಿಸುವೆ, 
ನಿನ್ನೀ ತಲೆಯನು ಬೋಳಿಸುವೆ. 
ಕಿಂದರಿತಂತಿಯು ಹರಿಯುವವರೆಗೂ 
ಬಾರಿಸು; ಬೇಡೆಂದನರಾರು? 
ಬಲ್ಲೆಯೆ ನಾನಾರೆಂಬುದನು? 
ಊರ ಸಟೇಲ, ಹಳ್ಳಿಗೆ ಗೌಡ! 
ನಡೆ, ನಡೆ, ನುರುಮಾತಾಡದಿರು! ” 


೨೧ 


೩೩೦ 


೩೪೦ 


೩೫೦ 


೨೨ 


ಬೂಮ್ಮನಹಳ್ಳಿಯ ಕ೦ದರಿ ಜೋಗಿ 


೧೨ 
ಗೌಡನ ನುಡಿಯನು ಕೇಳಿದ ಜೋಗಿ 
ಕಿಂದರಿ ಬಾರಿಸತೊಡಗಿದನು. 
ನಾದವು ಹಬ್ಬಿತು ಊರೊಳಗೆಲ್ಲ, 
ಕರೆಯಿತು ಊರಿನ ಹುಡುಗರನೆಲ್ಲ! 
ಓಡುತ ಬಂದರು ಬಾಲಕರು 
ಕೇಳದೆ ಹಿರಿಯರ ಮಾತುಗಳ. 
ಬೂಮ್ಮನಹಳ್ಳಿಯ ಕಿಂದರಿ ಜೋಗಿ 
ಕಿಂದರಿ ಬಾರಿಸಿದನು ಇಂಪಾಗಿ. 
. ಟಂಗ್‌ಟಂಗ್‌! ಟಿರ್ಗಟ್ಟಿರ್‌ |! ' ನಾದವ ಕೇಳಿ 
ಚಂಗ್‌ಚಂಗ್‌ ನೆಗೆದರು ಬಾಲಕರೋಡಿ. 
ಕಿಂದರಿ ಜೋಗಿಯು ಹೊರಟನು ಮುಂದ, 
ಬಾಲಕರೆಲ್ಲರು ಹರಿದರು ಹಿಂದೆ ! 


೩೬೦ 


ಬೊನ್ಮುನಹಳ್ಳಿಯ ಕಿಂದರಿ ಜೋಗಿ ೨ಿತ್ಟಿ 
pe 


ಊರಿನ ಜನರೆಲ್ಲರು ಭಯದಿಂದ 

ಎಂದರು " ಮಕ್ಕಳ ಗೌಡನೆ ಕೊಂದ ; 

ಹಾಳಾದೆವು ಗೌಡನ ದೆಸೆಯಿಂದ. ' 

ಗೌಡನು ಕೂಗಿದ ಹೆದರಿಕೆಯಿಂದ, 

ಜೋಗೀ ಜೋಗೀ ಹಿಂತಿರುಗೆಂದ. 

ಕಿಂದರಿ ಜೋಗಿಯು ನಡೆದನು ಮುಂದೆ, 

ಮಕ್ಕಳು ಓಡುತ ಹೋದರು ಹಿಂದಿ. ೩೭೦ 
ಕುಂಟರು ಭರದಿಂದೋಡಿದರು ! 

ಕ ಕುರುಡರು ನೋಟವ ನೋಡಿದರು! 
ಮೂಗರು ಸವಿಮಾತಾಡಿದರು! 
ಕಿವುಡರು ನಾದವ ಕೇಳಿದರು! 
ಬಾಲರು ಭರದಿಂದೋಡಿದರು : 
ಜನರೆಲ್ಲಾ ಗೋಳಾಡಿದರು ! 

ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 
ಮಕ್ಕಳ ಹೊಳೆಯೊಳಗಿಳಿಸುವನೆಂದು 
ಓಡಿದರೆಲ್ಲರು ಜೋಗಿಯ ಹಿಂದೆ. 
ಹೊಳೆಯಾ ತೀರವ ಜೋಗಿಯು ಸ್ಫೇರಿ ೩೮೦ 
ನೀಕೊಳಗಿಳಿಯದೆ ಬಲಗಡೆ ತಿರುಗಿ 
ಚೌಡಿಯ ಬೆಟ್ಟ ಕೃ ಭಿಮುಖವಾದ, 
ಭರದಿಂ ಬೇಗನೆ ಮುಂದಕೆ ಹೋದ. 
ಬೆಟ್ಟ ನನವನೇರುವುದಿಲ್ಲೆಂದು 
ಹಾರೈಸಿದರಾ ಊರಿನ ಜನರು. 
ಬೆಟ್ಟದ ಬುಡವನು ಸೇರಿದ ಜೋಗಿ 
ನಿಲ್ಲುವನೆಂದಿಲ್ಲಾ ಬಯಸಿದರು ! 


೧೩ 
ಏನಿದು ನಿಂತರು ಜನರೆಲ್ಲ 
"ಅಯ್ಯೋ ಮಕ್ಕಳೆ !' ಎಂದೆನುತ? 


೨೪ ಬೊಮ್ಮನ ಹಳ್ಳಿಯ ಕಿಂದರಿ ಜೋಗಿ 


ಜೋಗಿಯು ಬಾರಿಸೆ ಕಿಂದರಿಯ ೩೮೦ 
ಬಂಡೆಯ ದವಡೆಯನಾಕಳಿಸುತ್ತ 

ಬಾಯನು ತೆರೆಯಿತು ಆ ಗಿರಿಯು! 

ಜೋಗಿಯು ನುಗ್ಗಿದನದರಲ್ಲಿ 

ಹಿಂದೆಯೆ ಹೋದರು ಬಾಲಕರು! 


ಬೆಟ್ಟವು ಬಾಗಿಲ ಹಾಕಿತು ಬೇಗ ; 
ಏಕಿದಕ್ಕು ) ಳಿದವನೊಬ್ಬನೆ ಕುಂಟ, 
ಅಲ್ಲಿಗೆ ಬಂದರು ಜನರೋಡಿ, 
ಕುಂಟನ ಕಂಡರು ಒಂಬಿಯಲಿ ; 
ಕುಂಟಿನನುಳಿದವರೆಲ್ಲೆಂದು 
ಕೇಳಲು ಬೆಟ್ಟಿವ ತೋರಿದನು. ೪೦೦ 


ಜೊನ್ಮುನೆಹಳ್ಳಿಯ ಕಿಂದರಿ ಜೋಗಿ 


ಕಂಬನಿಗರೆದರು ಗೋಳಾಡಿದರು. 
ಜೋಗಿಯ ಕೂಗುತ ಬಲು ಬೇಡಿದರು. 
ಬೆಟ್ಟವು ಕೊಟ್ಟಿತು ಮರುದನಿಯ ! 
ಭೂಮಿಯು ಹೀರಿತು ಕಂಬನಿಯ |! 
ಉಳಿದಾ ಕುಂಟಿನು ಅಳುತಿಂತೆಂದೆ : 
“ ಅಯ್ಯೋ ಎನಗಿಲ್ಲವರಾನಂದೆ ! 
ಜೋಗಿಯು ಕಿಂದರಿ ಬಾರಿಸೆ ಕಂಡೆವು 
ಬಣ್ಣದ ಮನೆಗಳ ಸಟ್ಟಿ ಣವ, 
ಹಣ್ಣುಗಳುದುರಿದ ತೋಟಗಳ ! 
ನಾನಾ ಆಟದ ಸಾಮಾನುಗಳ, 
ತರತರ ರಾಗದ ಗೊಂಬೆಗಳ; 
ಮಾತಿಗೆ ನಿಸಾರಿದೆ ಆನಂದಗಳ, 
ಕೈಗೇ ಸಿಕ್ತುವ ಹಕ್ಸಿಗಳ ! 


೨೫ 


೪೧೦ 


ಹ 


ಬೊನ್ಮುನಹೆಳ್ಳಿಯ *ಂಬಟ ಎ ಅಯಾಯ 


ಜಿಂಕೆಗಳೆನ್ಮೊಡನಾಡಿದುವಲ್ಲಿ, 

ಮೊಲಗಳು ಕುಳಿತುವು ಮೈಮೇಲಲ್ಲಿ | 
ಅಯ್ಯೋ ಹೋಯಿತೆ ಆ ನಾಕ! 
ಅಯ್ಯೋ ಬಂದಿತೆ ಈ ಲೋಕ! ” 


೧೪ 
ಬಂದರು ಎಲ್ಲರು ಬೊಮ್ಮನಹಳ್ಳಿಗೆ 
ದುಂಖಾಂಬುಧಿಯೊಳಗೀಜಾಡಿ : 
ಕಂಬನಿಗರೆದರು ಗೋಳಾಡಿ !' 
ಈಗಾ ಹಳ್ಳಿಯ ಬೀದಿಯಲಾರೂ 
ಕಿಂದರಿನಾದವನಾಲಿಸರು ; 
ಕಿಂದರಿ ಜೋಗಿಗಳಲ್ಲಿಗೆ ಬಂದಕೆ 
ಬೇಕಾದ್ದೆಲ್ಲನನೀಯುವಶು! 
ಭಾಷೆಯ ಕೊಟ್ಟಿ ಕೆ, ಮೂರ್ತಿ, ನಾವು 
ನೋಸನ ಮಾಡದೆ ಸಲ್ಲಿಸಬೇಕು. 
ಆದುದರಿಂದ, ಮೂರ್ತಿ, ಕೇಳು : 
ಸತ್ಯನನೆಂದೂ ತ್ಯಜಿಸ ಹಥ AY; ಕ 


ಉಷಾ ಪ್ರೆಸ್‌ ಮೈಸೂರು-೧ 


೪.೨೦ 


೩೦. 
4೧. 
ತ್ಲಿ೨, 


ತಿಷ್ಠ. 


ಷಿ೪, 
೩೫. 
ತಹ 
ತ್ಮಿ 
್ನಿಲ, 
೩೯, 
೪೦, 
೪೨. 
೪೨, 
೪ತ್ನಿ, 
೪೪, 
೪೫, 
೪೬, 
೪೭. 
೪೮, 
೪೯, 
೫೦, 
೫೧. 
೫೨, 
೫ಕ್ಕಿ. 
೫೪. 
೫೫. 
೫೬, 
೫೭, 
೫೮, 
೫೯, 
೬೦, 
೬೧, 


ಹಾಳೂರು (ಕವಿತೆ) ಚ — 
ಶೂದ್ರ ತಪಸ್ವಿ (ನಾಟಕ) ೩ ಸ 
ಕೆಲಾಸುಂದರಿ (ಕನನಗಳು) ಫಿ ೫-೦೦ 
ರಸೋ ವೈ ಸಃ (ಸಾಹಿತ್ಯ ನಿಮರ್ಶೆ ಮತ್ತು 

ಕಾವ್ಯನಾಾಮಾಂಸೆ) ಹ ಲೆ-೦೦ 
ಪಾಂಚಜನ್ಯ ಬ — 
ನಿರಂಕುಶಮತಿಗಳಾಗಿ ಸ — 
ಕೃತ್ತಿಕೆ (ಸಾನೆಟ್ಟು ಗಳು) ಭಃ — 
ನನ್ನ ದೇನರು ಮತ್ತು ಇತರ ಕಥೆಗಳು ಹ ನನೆ 
ಚಂದ್ರಹಾಸ (ನಾಟಕ) ಬ್ರ ೫-೦೦ 
ಅನಿಕೇತನ (ಅನುಧಾನ ಕನನಗಳು) ಸ 
ಜೇನಾಗುವಾ (ಪ್ರ ಮು ಕವನಗಳು) ಸ ೬-೦೦ 
ಕಿಂಕಿಣಿ (ವಚನ ಕನನಗಳು) ಸ ೮-೦೦ 
ಷಸ್ಟಿನಮನೆ (ಭಾಷಣ, ಲೇಖನೆ, ಮುನ್ನು ಡಿ) ನ ೧೫-೦೦ 
ಸೋಡಶಿ (ಪ್ರೇಮು ಕನನಗಳು) ತ ಬ 
ಅನುತ್ತರಾ (ಪ್ರೇಮಕನನಗಳು) ಕ ೪-೦೦ 
ಬಲಿದಾನ (ನಾಟಕ) ಸ ೧-೫೨ 


ಮೋಡಣ್ಣನ ತನ್ಮು (ಮಕ್ಕಳ ನಾಟಕ) 1. ತ. 
ಮಂತ್ರಾಕ್ಷತೆ (ಪುಡಿ ಕವನಗಳು) ಸ — 
ನನ್ನ ಮನೆ (ಶಿಶುಗೀತೆಗಳು) ಚ — 
ಮರಿ ನಿಜ್ಞಾನಿ (ಶಿಶುಗೀತೆಗಳು) ತ — 


ಮೇಘಪುರ (ಶಿಶುಗೀತೆಗಳು) ಸ — 
ಮಲೆಗಳಲ್ಲಿ ಮದುಮಗಳು (ಮಹಾಕಾದಂಬರಿ) ., ೨೫-೦೦ 
ಕುಟೀಚಕೆ (ಕನನೆಗಳು) ಫು ೪.೦೦ 
ಪ್ರೇತ-ಕ್ಕೊ (ಕವನಗಳು) ಹ ೫-೦೦ 
ಕದರಡಕೆ (ಕನನಗಳು) Fe ೫-೦೦ 
ಅಮಲನ ಕಥೆ ಸ — 
ಮನುಜಮತ-ವಿಶ್ವಪಥ (ಭಾಷಣ-ಲೇಖನ) ಟೆ ೮-00 


ಇತ್ಯಾದಿ (ಸಾಹಿತ್ಯ ವಿಮರ್ಶೆ ಕಾನ್ಯಮಿಮಾಂಸೆ).... ಸದ 
ಸ್ವಾಮಿ ನಿನೇಕಾನಂದ (ಲೈಬ್ರರಿ ಪ್ರತಿ) ಹೊಸ ಮುದ,ಣ ೧೫-೦೦ 


ಆತ 
ಪ್ರಾರ್ಥನಾ ಗೀತಾಂಜಲಿ ಸ ೮.೦೦ 
ಕಬ್ಬಿಗನ ಕೈಬುಟ್ಟ ಮೆ ಪಜ 
ಗುರುವಿನೊಡನೆ ದೇವರಡಿಗೆ ನ ೧೫-೦೦ 


ಶ್ರೀ ರಾಮಾಯಣ ದರ್ಶನಂ (ಮಹಾಕಾವ್ಯ [ಹ 6 
ನಿಭೂತಿಪೂಜೆ (ನಿಮರ್ಶೆ) 
ರಕ್ತಾಕ್ಷಿ (ನಾಟಕ) 

ಬೆರಳ್‌ ಗೆ ಕೊರಳ್‌ (ನಾಟಕ) 
ಕಾನ್ಯವಿಹಾರ (ವಿಮರ್ಶೆ) | 
ಚಂದ್ರಮಂಚಕೆ ಬಾ, ಚಕೋರಿ (ಪ್ರೇಮ ಗೀತೆಗಳು) ೫-೦೦ ೦೦ 


ಪ್ರೇನುಕಾಶ್ಮೀರ (ಪ್ರೇಮ ಗೀತೆಗಳು) ಎಟ... ೪-೦೦ ೨-೫೦ 
ಸಂನ್ಯಾಸಿ ಮತ್ತು ಇತರ ಕತೆಗಳು ಚ ಶತ ಷ್ಲಿ-೦೦ 
ಕಾನೂರು ಹೆಗ್ಗಡತಿ (ಮುಹಾಕಾದಂಬರಿ) ನ್ಯ ೨೦-೦೦ ೧೮-೦೦ 
ಕೋಗಿಲೆ ಮುತ್ತು ಸೋನಿಯಟ್‌ ರಷ್ಯ 

(ಕಾಂತಿ ಕನನಗಳು) ಕ ೪-೫೦ ೨-೫೦ 
ಪಕ್ಷಿಕಾಶಿ (ಪ್ರಕೃತಿ ಕನನಗಳು) ಹ ೬-೦೦ ತ್ಲಿ-೦೦ 
ಅಗ್ನಿ ಹಂಸ (ದರ್ಶನ ಕನನಗಳು) ೬-೦೦ ೩.೦೦ 
ಬಿರುಗಾಳಿ (ನಾಟಕ) ತ್ರ ೬-೦೦ ತ್ಲಿ೦೦ 
ಚಿತ್ರಾಂಗದಾ (ಕಾವ್ಯ ) ಬಾ ೬-೦೦ ೪-೦೦ 
ಇಕ್ಷುಗಂಗೋತ್ರಿ (ಸ್ವುತಂತ್ರೋದೆಯ ಕವನಗಳು) — ೪-೦೦ 
ಸಾಹಿತ್ಯ ಪ್ರಚ: ಸ್‌ (ವಿಮುರ್ಶಿಯ ಭಾಷಣಗಳು) — ತಿಂ 
ನನಿಲು (ಪ್ರಕೃತಿ ಕನಸಲ್ಲ ABs — ತ್ಲಿ-೦೦ 
ಕಥನ ಕವನಗಳು ಒಡ — ಷ್ಲಿ-೦೦ 
ಕೊಳಲು (ಕವನಗಳು) ಚ್‌ ww 0h 
ಯೆಮನ ಸೋಲು (ನಾಟಕ) ತ ೧.೫೦ — 
ನನ್ನ ಗೋಪಾಲ (ಮಕ್ಕಳ ನಾಟಕ) ತ್ರ ೧-೦೦ — 
ತಪೋನಂದನ (ನಿನುರ್ಶೆ) ಬಾ JO ತ್ಲಿ-೦೦ 
ದ್ರೌಪದಿಯ ಶ್ರೀನರಿುಡಿ (ನಿ ವಿಮರ್ಶೆ) af ೫.೦೦ ಷ್ಲಿ-೦೨ 
ಹಕೆನುಡಿನ ಚಿತ್ರಗಳು ಸಜ — ೪.೦೦ 
ವಾಲ್ಮೀಕಿಯ ಭಾಗ್ಯ (ನಾಟಕ) ಗ ೧.೫೦ — 
ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ (ಸಚಿತ್ರ) ... — ೧-೫೦ 
ಶ್ಮಶಾನ ಕುರುಕ್ಷೇತ್ರಂ (ನಾಟಕ) ‘oR — ೨-೫೦ 
ಮಹಾರಾತ್ರಿ (ನಾಟಕ) ಹ ಆರಾ ೧.೫೦ 
ಜಲಗಾರ (ನಾಟಕ) 2 ಎ ೧.೫೦ 


ಸ [ಹಿಂಬದಿ ನೋಡಿ] 


